RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಜನವರಿ ೨, ೨೦೧೪ (ಪುಷ್ಯ ೧೨, ಶಕ ವರ್ಷ ೧೯೩೫) ಸಂಚಿಕೆ ೧ 
Volume 149 Bangalore, Thursday, January 2, 2014 (Pushya 12, Shaka Varsha 1935) Issue 1 


ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 128 ಎಲ್‌ಡಬ್ಲ್ಯೂಎ 2013 ಬೆಂಗಳೂರು, ದಿನಾಂಕ: 24ನೇ ಅಕ್ಟೋಬರ್‌ 2013 
ಕೆ 


ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ 
"ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಅಧಿಸೂಚನೆ ಸಂಖ್ಯೆ: ಕಾಇ 40 ಎಲ್‌ಡಬ್ಲ್ಯೂಎ 2013, ದಿನಾಂಕ: 18-02-2013ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ ದಿನಾ೦ಕ:04-02-2013 ರಿಂದ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. ಸದರಿ ಅವಧಿಯು 
ದಿನಾಂಕ:03-08-2013ಕ್ಕೆ ಮುಕ್ತಾಯಗೊಂಡಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಅವಧಿಯನ್ನು ಮುಂದಿನ 6 ತಿಂಗಳಿಗೆ ವಿಸ್ತರಿಸಲು ಸರ್ಕಾರವು 
ಪರಿಗಣಿಸಿದೆ. 

ಆದುದರಿಂದ, ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ 14) ಕಲಂ 2 ಖಂಡ (ಎನ್‌) ಉಪಖಂಡ 
(6)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ "ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ 
ಘೋಷಿಸಿರುವ ಅವಧಿಯನ್ನು ದಿನಾಂಕ:04-08-2013 ರಿಂದ ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಭುದೇವ, 

೧೧. 615 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


WOMEN & CHILD DEVELOPMENT AND EMPOWERMENT OF DIFFERENTLY 
ABLED & SENIOR CITIZENS SECRETARIAT 


NOTIFICATION 


NO. WCD 226 PHP 2013 Bangalore, Dated: 0275 September 2013 
Sri K.S. Rajanna, State President, Karnataka State Physically Handicapped Reservation Forum, ೫೨-124, 1° cross, H..M. 
Road, Lingarajapura, Bangalore-560 084 is appointed as State Commissioner for Persons with Disabilities under Section 60(1) of the 
Persons with Disabilities (Equal opportunities, Protection of Rights and Full Participation) Act, 1995, until further orders. 
The terms and conditions under Section 60(3) of the Act will be issued separately. 


By Order and in the name of the Governor of Karnataka, 


B. Kamalamma 
Under Secretary to Government, 
PR.616 Department of Women & Child Development and 
SC -500 Empowerment of Differently abled & Senior Citizens 
(೧) 


ಈ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 99 ಮೀಇಯೋ 2013 ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2013 

ಸಂಖ್ಯೆಪಸಂಮೀ/142/ಮೀಇಯೋ(/2012, ದಿನಾಂಕ:09-07-2012 ಮತ್ತು 21-11-2012ರ ಅಧಿಸೂಚನೆಗಳಲ್ಲಿ ಕರಾವಳಿ ಜಲಸಂಪನ್ಮೂಲ 
ಹಾಗೂ ಮತ್ತ್ಯೋದ್ಯಮ ಸಂರಕ್ಷಣೆಗಾಗಿ, ಯಾಂತ್ರಿಕ ಮೀನುಗಾರಿಕಾ ದೋಣಿಗಳ ಅಳತೆಗೆದುರಾಗಿ ಇಂಜಿನ್‌ನನ್ನು ಅಳವಡಿಸಲು ಅಶ್ವಶಕ್ತಿಯ ಪ್ರಮಾಣವನ್ನು 
ನಿಗದಿಗೊಳಿಸಿ ಹಾಗೂ ೨250ಕ್ಕಿಂತ ಹೆಚ್ಚಿನ ಅಶ್ಚಶಕ್ತಿಯ ಇಂಜಿನನ್ನು ಅಳವಡಿಸುವುದನ್ನು ನಿಷೇಧಿಸಿ, ಈಗಾಗಲೇ 250 ಹೆಚ್‌.ಪಿ.ಗಿಂತ ಹೆಚ್ಚಿನ ಅಶ್ವಶಕ್ತಿ 
ಹೊಂದಿದ ಹಾಗೂ ಇಲಾಖೆಯಲ್ಲಿ ನೋಂದಣಿ ಮಾಡಿರುವ ಯಾಂತ್ರೀಕೃತ ಮೀನುಗಾರಿಕೆ ದೋಣಿ ಮಾಲೀಕರಿಗೆ ಇಂಜಿನನ್ನು ಬದಲಾಯಿಸಲು ನೀಡಿದ್ದ 06 
ತಿಂಗಳುಗಳ ಅವಧಿಯು ಅಂತ್ಯಗೊಳ್ಳುವ ದಿನಾಂಕದಿಂದ ಮುಂದಿನ 06 ತಿಂಗಳುಗಳವರೆಗೆ ವಿಸ್ತರಿಸಲಾಗಿರುವುದನ್ನು ಹಿಂಪಡೆಯಲಾಗಿದೆ. 


ಯಾಂತ್ರೀಕೃತ ಮೀನುಗಾರಿಕಾ ದೋಣಿಗಳ ಇಂಜಿನ್‌ಗಳ ಅಶ್ವಶಕ್ತಿಯ ಪ್ರಮಾಣವನ್ನು ಕರ್ನಾಟಕ ಕರಾವಳಿ ಮೀನುಗಾರಿಕೆ ಅಧಿನಿಯಮ 
1986ರ ಅಡಿ ಸೆಕ್ಷನ್‌ 3(1(ಎ)ರ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಗರಿಷ್ಠ 350 ಅಶ್ವಶಕ್ತಿಗೆ 
ಮಿತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಯಲಕ್ಷ್ಮಿ, 
P R. 617 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
SC - 100 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹಿವಕ 60 ಬಿಸಿಎ 2013 ಬೆ೦ಗಳೂರು, ದಿನಾಂಕ: 22ನೇ ಜುಲೈ 2013 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹಿಂವಕ 60 ಬಿಸಿಎ 2013 ದಿನಾಂಕ:23-05-2013ರಂದು ಡಿ. ದೇವರಾಜು ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ಧಿ ನಿಗಮ ನಿಯಮಿತ ಇಲ್ಲಿನ ಅಧ್ಯಕ್ಷರ ಸ್ಥಾನಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು 
ನೇಮಿಸಲಾಗಿದ್ದ ಆದೇಶವನ್ನು ರದ್ದುಪಡಿಸಿ ಶ್ರೀ ಹೆಚ್‌. ಆಂಜನೇಯ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಇವರನ್ನು 
ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರ ಸ್ಥಾನಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆಜಮ್ಮ, 
೧೧.619 ಸರ್ಕಾರದ ಅಧೀನ ಕಾರ್ಯದರ್ಶಿ-1(ಪ) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 02 ಹೆಚ್‌ಆರ್‌ಎಸ್‌ 2012 (ಭಾಗ-1) ಬೆ೦ಗಳೂರು, ದಿನಾಂಕ: 26ನೇ ಸೆಪ್ಟೆಂಬರ್‌ 2013 


ಡಾ| ಕೆ.ಎನ್‌. ಚಂದ್ರಶೇಖರ್‌, ನಿವೃತ್ತ ಕೆ.ಎ.ಎಸ್‌. (ಹಿರಿಯ ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿಯವರನ್ನು ಕರ್ನಾಟಕ ನಾಗರೀಕ ಸೇವೆಗಳು 
(ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 15(1)(ಬಿ)()ದ್ದನಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, 
ಬೆಂಗಳೂರು, ಈ ಹುದ್ದೆಯಲ್ಲಿ ಅವರು ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ 2 ವರ್ಷಗಳ ಅವದಿಗೆ, ಗುತ್ತಿಗೆ ಆಧಾರದ ಮೇಲೆ ನೇಮಿಸಿ 
ಆದೇಶಿಸಿದೆ. 

ಡಾ| ಕೆ.ಎನ್‌. ಚ೦ದ್ರಶೇಖರ್‌, ಇವರ ಗುತ್ತಿಗೆ ಆಧಾರದ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳ ಕುರಿತು ಪ್ರತ್ಯೇಕವಾಗಿ ಆದೇಶ 


ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ರಾಮೇಗೌಡ, 
೧೧. 621 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5೦-100 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


(ಮಾನವ ಹಕ್ಕುಗಳು), 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೩ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 207 ಸಮನ್ಹಯ 2013 ಬೆ೦ಗಳೂರು, ದಿನಾಂಕ: 30ನೇ ಆಗಸ್ಟ್‌ 2013 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಎನ್‌ 207 ಸಮನ್ವಯ 2013 ದಿನಾಂಕ: 23-08-2013ರಲ್ಲಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಆಯಾ 
ವಿದ್ಯುತ್‌ ಕಂಪನಿಗಳ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ನಿರ್ದೇಶಕರು (ತಾಂತ್ರಿಕ) ಹುದ್ದೆಗೆ ನೇಮಿಸಿ ಹೊರಡಿಸಿದ ಅಧಿಸೂಚನೆಯ ಕ್ರಮ ಸಂಖ್ಯೆ 3ರ ಅಧಿಕಾರಿ ಶ್ರೀ ನೀಲ್ಯಾ ನಾಯಕ್‌, ಇವರನ್ನು 
ನಿರ್ದೇಶಕರು (ತಾಂತ್ರಿಕ), ಆಗಿ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ನೇಮಿಸಿರುವುದನ್ನು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯ 
ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 

ಮುಂದುವರೆದು, ಶ್ರೀ ಅಶೋಕ್‌ ಅಂಗಡಿ ಮುಖ್ಯ ಅಭಿಯಂತರರು, ಕಾರ್ಪೋರೇಟ್‌ ಕಛೇರಿ, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, 
ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯ 
ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯ ನಿರ್ದೇಶಕರು (ತಾಂತ್ರಿಕ) ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಎ. ಚಪ್ಪರಬಂದ್‌, 
PR.622 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ: ಇಎನ್‌ 239 ಸಮನ್ವಯ 2013 ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌ 2013 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಎನ್‌ 239 ಸಮನ್ವಯ 2013 ದಿನಾಂಕ: 13-08-2013ರ 7ನೇ ಸಾಲಿನಲ್ಲಿ "ತಕ್ಷಣದಿಂದ ಜಾರಿಗೆ ಬರುವಂತೆ" 
ಎಂಬುದರ ಬದಲಾಗಿ "ದಿನಾಂಕ: 01-08-2013ರಿಂದ ಜಾರಿಗೆ ಬರುವಂತೆ" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಅದೇ ರೀತಿ ಸದರಿ ಅಧಿಸೂಚನೆಯ ಕ್ರಮ ಸಂಖ್ಯೆ (2)ರ ಕಾಲಂ 3 ಮತ್ತು 4 ರಲ್ಲಿ "ನಿರ್ದೇಶಕರು" ಎಂಬುದರ ಜೊತೆಗೆ "ಮತ್ತು ವ್ಯವಸ್ಥಾಪಕ 
ನಿರ್ದೇಶಕರು” ಎಂದು ಹಾಗೂ ಕ್ರಮ ಸಂಖ್ಯೆ (2)ರ ಕಾಲಂ 5ರಲ್ಲಿ ಮೆಮೊರ್ಯಾಂಡಂ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಆರ್ಟಿಕಲ್‌ 30 (1) (ಎ)ರ ಜೊತೆಗೆ "ಮತ್ತು (ಬಿ)" ಎಂದು ಸೇರಿಸಿ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌, 
೧೧. 623 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 93 ಇಬಿಎಸ್‌ 2013 ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್‌ 2013 


ಕರ್ನಾಟಕ (ವಿದ್ಯುತ್‌ ಗುತ್ತಿಗೆದಾರರ ಪರವಾನಗಿ ಮತ್ತು ವಿದ್ಯುತ್‌ ಮೇಲ್ವಿಚಾರಕರ, ತಂತಿ ಕೆಲಸಗಾರರ ರಹದಾರಿ ನೀಡಿಕೆ) ನಿಯಮಗಳು 2012ರ 
ನಿಯಮ 3(8)ರ ಪ್ರಕಾರ ಶ್ರೀ ಎನ್‌.ಟಿ. ಮೋಹನ್‌ ಬಾಬು, ಬಿ.ಇ, ಮೆ! ಶ್ರೀ ಸುಮುಖ ಎಲೆಕ್ಟಿಕಲ್ಸ್‌ ಬೆಂಗಳೂರು ಇವರನ್ನು ಸರ್ಕಾರದ ಪರವಾನಗಿ 
ಸಲಹಾ ಮತ್ತು ಪರೀಕ್ಷಾ ಮಂಡಳಿಗೆ ವಿದ್ಯುತ್‌ ಗುತ್ತಿಗೆದಾರರ ಸಂಘದ ಪ್ರತಿನಿಧಿಯಾಗಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶ 
ಹೊರಡಿಸುವವರೆಗೆ, ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಮೀರ್‌ ಮಡಿಮನ್‌, 
೧೧.624 ಪೀಠಾಧಿಕಾರಿ, 
SC-25 ಇಂಧನ ಇಲಾಖೆ 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 28 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 27-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲ್ಲೂಕು ತಿತಿಮತಿ ಲ್ಯಾಂಪ್ಸ್‌ ಸಹಕಾರ ಸಂಘ ನಿ, ತಿತಿಮತಿ ಇದರ ಆಡಳಿತ ಮಂಡಳಿಗೆ 
ಶ್ರೀ ಪಿ.ಕೆ. ಮಣಿ ಬಿನ್‌ ಕು೦೫, ಆಂಬು ಕೋಟೆ, ಗಿರಿಜನ ಕಾಲೋನಿ, ಮಾಯಮುಡಿ ಗ್ರಾಮ ಮತ್ತು ಅಂಚೆ, ವಿರಾಜಪೇಟೆ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 567 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 27 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 27-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕು ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಲಾನೆ, ಶ್ರೀನಿವಾಸಪುರ ಇದರ ಆಡಳಿತ 
ಮಂಡಳಿಗೆ ಶ್ರೀ ಎಸ್‌.ಕೆ. ಶಿವರಾಂ ಬಿನ್‌ ದಿ। ಎ.ಕೃಷ್ಣಪ್ಪ, ಸಾ. ಸಾಸಲಪುರ ಕೊಪ್ಪಲು, ಕಸಬಾ ಹೋಬಳಿ, ಚನ್ನರಾಯಪಟ್ಟಣ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 568 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 26 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 21-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಸಿಂಧನೂರು 
ಇದರ ಆಡಳಿತ ಮಂಡಳಿಗೆ ಶ್ರೀ ಲಕ್ಷ್ಮೀಪತಿ ತಂದೆ ಕನಕನಗೌಡ, ಸಾ: ಗೊಬ್ಬರಕಲ್ಲು, ಸಿಂಧನೂರು ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
PR. 569 ಸರ್ಕಾರದ ಅಧೀನ ಕಾರ್ಯದರ್ಶಿ-3, ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 31 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 17-10-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ನಂಜನಗೂಡು ತಾಲ್ಲೂಕು, 


ಇದರ ಆಡಳಿತ ಮಂಡಳಿಗೆ ಶ್ರೀ ಸಂಗರಾಜ್‌ ಬಿನ್‌ ಲೇ॥ ಎಂ.ಕೆ. ಮಹದೇವಪ್ಪ, ಮಾದನಹಳ್ಳಿ, ಕಣ್ಣೇನೂರು ಅಂಚೆ, ಹುಲ್ಲಹಳ್ಳಿ ಹೋಬಳಿ, ನಂಜನಗೂಡು 
ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
PR. 570 ಸರ್ಕಾರದ ಅಧೀನ ಕಾರ್ಯದರ್ಶಿ-3, ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೫ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 29 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-10-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಪುತ್ತೂರು 
ಇದರ ಆಡಳಿತ ಮಂಡಳಿಗೆ ಶ್ರೀ ವಿಕ್ರಮ ರೈ ಬಿನ್‌ ಕಟ್ಟರವೀಂದ್ರನಾಥ ರೈ, ಸಾಂತ್ಯ ಹೌಸ್‌, ನೆಟ್ಟಣಿಗೆಮೂಡ್ನೂರು ಗ್ರಾಮ, ಈಶ್ವರಮಂಗಿಲ ಅಂಚೆ ಪುತ್ತೂರು 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 571 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 23 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 28-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ, ಯಲಬುರ್ಗಾ ಇದರ 
ಆಡಳಿತ ಮಂಡಳಿಗೆ ಶ್ರೀ ಅಂದಪ್ಪ ಲಿಂಗಪ್ಪ ಸುಭೇದಾರ್‌, ಸಾ. ಹಿರೇಮ್ಯಾಗೇರಿ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 572 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 22 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲೆ ಸಿರಾ ತಾಲ್ಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಸಿರಾ ಇದರ ಆಡಳಿತ 
ಮಂಡಳಿಗೆ ಶ್ರೀ ಬೋರೇಗೌಡ ತಂದೆ: ಜೋಗೇಗೌಡ, ಬಡಮಾರನಹಳ್ಳಿ, ಹುಲಿಕುಂಟೆ ಹೋಬಳಿ, ಸಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 573 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 23 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 21-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., ಕುಷ್ಟಗಿ ಇದರ ಆಡಳಿತ 


ಹ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 





ಮಂಡಳಿಗೆ ಶ್ರೀ ನೇಮಣ್ಣ ದ್ಯಾಮಣ್ಣ ಮೇಲಸಕ್ರಿ, ಸಾ. ಸೇಬನಕಟ್ಟ, ಕುಷ್ಟಗಿ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 574 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 23 ಸಿಎನ್‌ಎಸ್‌ 2013, ಬೆ೦ಗಳೂರು, ದಿನಾಂಕ 21-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಕುಷಗಿ ಇದರ ಆಡಳಿತ ಮಂಡಳಿಗೆ 
ಶ್ರೀ ನಾರಾಯಣಗೌಡ ಪ್ರಹ್ಲಾದಗೌಡ ಮೆದಕೇರಿ, ಸಾ. ತಾವರಗೇರಾ, ಕುಷ್ಟಗಿ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 575 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 24 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಮುಳಬಾಗಿಲು ಇದರ 
ಆಡಳಿತ ಮಂಡಳಿಗೆ ಶ್ರೀ ವಿ. ಮಾರಪ್ಪ ಬಿನ್‌ ವೆಂಕಟಸ್ವಾಮಿ, ಹೊಳಗೇರನಹಳ್ಳಿ, ಮುಳಬಾಗಿಲು ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
BRT ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 24 ಸಿಎನ್‌ ಎಸ್‌ 2013, ಬೆ೦ಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಮುಳಬಾಗಿಲು ಇದರ ಆಡಳಿತ ಮಂಡಳಿಗೆ ಶ್ರೀ ಡಿ. ವೆಂಕಟರಾಮಪ್ಪ ಬಿನ್‌ ದೇವಪ್ಪ, ವಮ್ಮಸಂದ್ರ ಗ್ರಾಮ, ಮುಳಬಾಗಿಲು ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 578 ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೮ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 19 ಸಿಎನ್‌ಎಸ್‌ 2013, ಬೆ೦ಗಳೂರು, ದಿನಾಂಕ 18-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು-ಚಾಮರಾಜನಗರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘ, ಮೈಸೂರು ಇದರ ಆಡಳಿತ 
ಮಂಡಳಿಗೆ ಶ್ರೀಮತಿ ಎ. ಶಿವಗಾಮಿ ಕೋಂ ಎನ್‌ ಷಣ್ಮುಗಂ, ತೋಟದ ಮನೆ, ಆರ್‌ಎಕ್ಸ್‌ಸಿ ಕಾಲೋನಿ, ರತ್ನಪುರಿ, ಕಸಬಾ ಹೋಬಳಿ, ಹುಣಸೂರು ತಾಲ್ಲೂಕು, 
ಮೈಸೂರು ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ನಾಗರಾಜಯ್ಯ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 579 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 30 ಸಿಎನ್‌ಎಸ್‌ 2013, ಬೆ೦ಗಳೂರು, ದಿನಾಂಕ 15-10-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶಿಗ್ಗಾಂವಿ ಜನತಾ ಬಜಾರ್‌, ಸಾ: ಶಿಗ್ಗಾಂವ, ಹಾವೇರಿ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಶ್ರೀ ಸಲೀಮಅಹ್ಮದ ಅಬ್ದುಲ್‌ 
ರವೂಫ್‌ ಪರೋಖಿ, ಸಾ: ಶಿಗ್ಗಾಂವಿ, ಹಾವೇರಿ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ 
ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 580 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಒ 19 ಸಿಎನ್‌ಎಸ್‌ 2013(ಪಿ-1), ಬೆಂಗಳೂರು, ದಿನಾಂಕ 15-10-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಟಿ. ನರಸೀಪುರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಟಿ. ನರಸೀಪುರ, ಮೈಸೂರು ಜಿಲ್ಲೆ ಇದರ 
ಆಡಳಿತ ಮಂಡಳಿಗೆ ಶ್ರೀ ಮಹೇಶ್‌ ಬಿನ್‌ ಲೇಟ್‌ ಸಿದ್ದಯ್ಯ, ಕೆಂಡನಕೊಪ್ಪಲು ಗ್ರಾಮ, ಸೊಸಲೆ ಹೋಬಳಿ, ಟಿ. ನರಸೀಪುರ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 581 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 19 ಸಿಎನ್‌ಎಸ್‌ 2013, ಬೆ೦ಗಳೂರು, ದಿನಾಂಕ 19-10-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಹೆಗ್ಗಡದೇವನಕೋಟೆ 


೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 





ಇದರ ಆಡಳಿತ ಮಂಡಳಿಗೆ ಶ್ರೀ ಎಂ.ಬಿ. ಕೆಂಡಗಣ್ಣ ಸ್ವಾಮಿ ಬಿನ್‌ ದಿ। ಬಸವರಾಜಪ್ಪ, ಮಾದಾಪುರ ಗ್ರಾಮ, ಹೆಚ್‌.ಡಿ. ಕೋಟೆ, ಮೈಸೂರು ಜಿಲ್ಲೆ ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 582 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 17 ಸಿಎನ್‌ಎಸ್‌ 2013/ಪಿ-3, ಬೆಂಗಳೂರು, ದಿನಾಂಕ 26-10-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ 
ಶ್ರೀ ನಿಂಗಪ್ಪ ನಂದೆಪ್ಪ ಕಡಪಟ್ಟಿ, ಸಾ। ಆಲಬಾಳ, ಜಮಖಂಡಿ ತಾ|, ಬಾಗಲಕೋಟೆ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ನಾಗರಾಜಯ್ಯ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 583 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 17 ಸಿಎನ್‌ಎಸ್‌ 2013/ಪ-2, ಬೆಂಗಳೂರು, ದಿನಾಂಕ 25-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ ಸಹಕಾರ ಬ್ಯಾಂಕ್‌ ನಿ. ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಶ್ರೀ ಪ್ರಕಾಶ್‌ 
ವಾಯ್‌ ಮಮದಾಪೂರ ಸಾ ಮಹಾಲಿಂಗಪುರ ತಾ: ಮುಧೋಳ ಬಾಗಲಕೋಟೆ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 584 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 16 ಸಿಎನ್‌ಎಸ್‌ 2013, ಬೆ೦ಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಕೊಳ್ಳೇಗಾಲ ಇದರ 
ಆಡಳಿತ ಮಂಡಳಿಗೆ ಶ್ರೀ ಕೆ. ಚೆಲುವರಾಜು ಬಿನ್‌ ಕೆಂಚಯ್ಯ, ಸಿದ್ದಯ್ಯನಪುರ ಗ್ರಾಮ, ಕೊಳ್ಳೇಗಾಲ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 585 ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೯ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 16 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 01-10-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಾಮರಾಜನಗರ ಜಿಲ್ಲೆ ಮತ್ತು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಚಾಮರಾಜನಗರ ಇದರ 


ಆಡಳಿತ ಮಂಡಳಿಗೆ ಶ್ರೀ ನಿಂಗರಾಜು ಬಿನ್‌ ಪುಟ್ಟಸ್ವಾಮಿ ಬೂದಿ ತಿಟ್ಟು ಗ್ರಾಮ, ಕೂಡ್ಲೂರು ಅಂಚೆ, ಚಾಮರಾಜನಗರ ತಾಲ್ಲೂಕು ಮತ್ತು ಜಿಲ್ಲೆ ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 586 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 16 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 13-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಕೊಳ್ಳೇಗಾಲ ಇದರ ಆಡಳಿತ ಮಂಡಳಿಗೆ ಶ್ರೀ ಎಸ್‌. ಸಿದ್ದಲಿಂಗ ಬಿನ್‌ ಸಿದ್ದಲಿಂಗ, ದೊಡ್ಡಿಂದುವಾಡಿ, ಕೊಳ್ಳೇಗಾಲ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
(ಗ 383 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 14 ಸಿಎನ್‌ಎಸ್‌ 2013/ಪಿ-2, ಬೆಂಗಳೂರು, ದಿನಾಂಕ 24-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕಿನ ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಮಂಡ್ಯ ಇದರ 
ಆಡಳಿತ ಮಂಡಳಿಗೆ ಶ್ರೀ ಎಂ. ಚಂದ್ರಶೇಖರ್‌ ಬಿನ್‌ ಮಾದೇಗೌಡ, ಹಳೇಬೂದನೂರ, ಕಸಬಾ ಹೋಬಳಿ, ಮಂಡ್ಯ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 588 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 14 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 27-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌, ಮಂಡ್ಯ, ಇದರ ಆಡಳಿತ ಮಂಡಳಿಗೆ ಶ್ರೀ ಎಸ್‌.ಎಂ. ನಾಗನರಸಿಂಹೇಗೌಡ 


೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 





ಬಿನ್‌ ಲೇ। ಮೋಟೇಗೌಡ, ಸಾತನೂರು ಗ್ರಾಮ ಮತ್ತು ಅಂಚೆ, ಕಸಬ ಹೋಬಳಿ, ಮಂಡ್ಯ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


PR. 589 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 14 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 09-10-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ನಾಗಮಂಗಲ 
ಇದರ ಆಡಳಿತ ಮಂಡಳಿಗೆ ಶ್ರೀ ಟಿ. ವೆಂಕಟೇಶ್‌ ಬಿನ್‌ ಲೇ॥ ಜಿ. ತಿರುಮಲೇಗೌಡ, ಹರದನಹಳ್ಳಿ ಗ್ರಾಮ, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲ್ಲೂಕು 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


PR. 590 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 13 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., ತರೀಕೆರೆ 
ಇದರ ಆಡಳಿತ ಮಂಡಳಿಗೆ ಶ್ರೀ ಟಿ.ಬಿ. ಹರಳಪ್ಪನವರು ಬಿನ್‌ ಬಸಪ್ಪ, ಕವಾಡಿಗರ ಬೀದಿ, ತರೀಕೆರೆ-577228 ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


PR. 591 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಒ 13 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ತರೀಕೆರೆ ಇದರ ಆಡಳಿತ 
ಮಂಡಳಿಗೆ ಶ್ರೀ ಗೋವಿಂದರಾಜು ಬಿನ್‌ ರಾಮಣ್ಣ, ರಾಮದೇವರ ಬೀದಿ, ಕನುಮನಹಟ್ಟಿ, ತರೀಕೆರೆ-577228 ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 592 ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೧ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 9 ಸಿಎನ್‌ಎಸ್‌ 2013/ಪಿ-2, ಬೆಂಗಳೂರು, ದಿನಾಂಕ 23-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಚಳ್ಳಕೆರೆ ಇದರ ಆಡಳಿತ 


ಮಂಡಳಿಗೆ ಶ್ರೀ ಎರಿಬಾಲಪ್ಪ ಬಿನ್‌ ರಂಗಪ್ಪ, ದೊಡ್ಡೇರಿ ಗ್ರಾಮ, ಚಳ್ಳಕೆರೆ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
೧೯. 593 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 9 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-10-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಮೊಳಕಾಲ್ಮೂರು ಇದರ ಆಡಳಿತ ಮಂಡಳಿಗೆ ಶ್ರೀ ಹೆಚ್‌.ಜಿ. ಅಮರೇಗೌಡ ಬಿನ್‌ ಲೇ॥ ಹೆಚ್‌.ಹೆಚ್‌. ಗುಂಡಣ್ಣ, ರಾಂಪುರ, ಮೊಳಕಾಲ್ಮೂರು ತಾಲ್ಲೂಕು, 


ಚಿತ್ರದುರ್ಗ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 594 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 9 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 30-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲ್ಲೂಕು ಕೋನಸಾಗರ ಉಣ್ಣೆ ಕೈಮಗ್ಗದ ನೇಕಾರರ ಉತ್ಪಾದನೆ ಮತ್ತು ಮಾರಾಟ 


ಸಹಕಾರ ಸಂಘ ನಿ, ಕೋನಸಾಗರ ಇದರ ಆಡಳಿತ ಮಂಡಳಿಗೆ ಶ್ರೀ ಎಸ್‌.ಜಿ. ಈಶ್ವರಪ್ಪ ಬಿನ್‌ ಸಣ್ಣ ಗುರಪ್ಪ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
೧೯. 595 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 8 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 30-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಚಿಕ್ಕಬಳ್ಳಾಪುರ ಇದರ ಆಡಳಿತ 


೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 
ಮಂಡಳಿಗೆ ಶ್ರೀ ಪ್ರಕಾಶ್‌ ಬಿನ್‌ ಬಚ್ಚಾರೆಡ್ಡಿ, ಮರಸನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 


ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 596 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 8 ಸಿಎನ್‌ಎಸ್‌ 2013, ಬೆ೦ಗಳೂರು, ದಿನಾಂಕ 01-10-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಚಿಂತಾಮಣಿ ಇದರ 
ಆಡಳಿತ ಮಂಡಳಿಗೆ ಶ್ರೀ ಆರ್‌. ಜಯರಾಮ್‌ ಬಿನ್‌ ಕೊಂಡಿರೆಡ್ಡಿ ರಾಮನ್ನ, ರಾಗುಟ್ಟಹಳ್ಳಿ ಗ್ರಾಮ ಮತ್ತು ಅಂಚೆ ಮುಂಗಾನಹಳ್ಳಿ ಹೋಬಳಿ, ಚಿಂತಾಮಣಿ 


ತಾಲ್ಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 597 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 12 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 20-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿ. ಬಳ್ಳಾರಿ ಇದರ 
ಆಡಳಿತ ಮಂಡಳಿಗೆ ಶ್ರೀ ಎಂ.ವಿ. ಪಾಟೀಲ್‌ ಬಿನ್‌ ಕೆ. ವೀರನಗೌಡ, ನಾಗತಿಬಸಾಪುರ, ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 598 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 12 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 01-10-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಬಳ್ಳಾರಿ ಇದರ ಆಡಳಿತ ಮಂಡಳಿಗೆ 


ಶ್ರೀ ಜೆ.ಎಂ. ಸೂರ್ಯಪ್ರಕಾಶ್‌ ಬಿನ್‌ ಜೆ.ಎಂ. ಚನ್ನಬಸಯ್ಯ, 4ನೇ ಕ್ರಾಸ್‌, ಸಿದ್ಧಾರ್ಥ ಕಾಲೋನಿ, ಕೆ.ಇ.ಬಿ. ಹಿಂಭಾಗ, ಸಂಗನಕಲ್‌ ರೋಡ್‌, ಗಾಂಧಿನಗರ, ಬಳ್ಳಾರಿ 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 599 ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೩ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 25 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹಿರೇಕೆರೂರು ಇದರ ಆಡಳಿತ 


ಮಂಡಳಿಗೆ ಶ್ರೀ ಪರಮೇಶಪ್ಪ ಸಿದ್ದಪ್ಪ ಸೋಮನಹಳ್ಳಿ, ಕುಂಚೂರು, ಹಿರೇಕೆರೂರು ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
೧೯. 600 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 25 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕಿನ ಸಹಕಾರ ಕೇಂದ್ರ ಸಗಟು ಮಾರಾಟ ಸ್ಟೋರ್ಸ್‌ ನಿ, (ಜನತಾ ಬಜಾರ್‌), 


ಹಿರೇಕೆರೂರು ಇದರ ಆಡಳಿತ ಮಂಡಳಿಗೆ ಶ್ರೀ ವಸಂತಗೌಡ ರಂಗನಗೌಡ ಪಾಟೀಲ, ಚಿಕ್ಕಕಬ್ದಾರ, ಹಿರೇಕೆರೂರು ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
೧೧. 601 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 25 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಹಿರೇಕೆರೂರು 


ಇದರ ಆಡಳಿತ ಮಂಡಳಿಗೆ ಶ್ರೀ ಬಿದ್ಯಾಡೇಪ್ಪ ಬಸಪ್ಪ ಉಕ್ಕುಂದ, ಆಲದಗೇರಿ, ಹಿರೇಕೆರೂರು ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
೧೧. 602 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 8 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 19-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 


ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲ್ಲೂಕು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಚಿಕ್ಕಬಳ್ಳಾಪುರ ಇದರ ಆಡಳಿತ 


೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 





ಮಂಡಳಿಗೆ ಶ್ರೀ ಚನ್ನಕೇಶವ ಬಿನ್‌ ಮರಿಯಣ್ಣ, ದೊಡ್ಡಮರಳ, ಚಿಕ್ಕಬಳ್ಳಾಪುರ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
PR. 603 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಒ 14 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 17-09-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ, ಮಂಡ್ಯ ಇದರ ಆಡಳಿತ ಮಂಡಳಿಗೆ ಶ್ರೀ ರಾಮಕೃಷ್ಣೇಗೌಡ ಬಿನ್‌ ಲೇ॥ 
ಲಿಂಗೇಗೌಡ ಉರುಫ್‌ ತಮ್ಮಯ್ಯ, ಲಿಂಗನದೊಡ್ಡಿ, ಕದಲೂರು ಅಂಚೆ, ಆತಗೂರು ಹೋಬಳಿ, ಮದ್ದೂರು ತಾಲ್ಲೂಕು ಮಂಡ್ಯ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ನಾಗರಾಜಯ್ಯ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR. 604 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 21 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 17-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಬೀಳಗಿ ಇದರ 


ಆಡಳಿತ ಮಂಡಳಿಗೆ ಶ್ರೀ ಈಶ್ವರ ಗುರುಪಾದಯ್ಯ ಪುರಾಣಿಕ, ಗಲಗಲಿ ಗ್ರಾಮ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ನಾಗರಾಜಯ್ಯ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR. 605 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 21 ಸಿಎನ್‌ಎಸ್‌ 2013/ಪಿ-1, ಬೆ೦ಗಳೂರು, ದಿನಾಂಕ 22-10-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಸಗಟು ಮಳಿಗೆ ನಿ, (ಜನತಾ ಬಜಾರ್‌), ಬಾಗಲಕೋಟೆ ಇದರ ಆಡಳಿತ 


ಮಂಡಳಿಗೆ ಶ್ರೀ ಸಂಗಮೇಶ ಬಸಪ್ಪ ಕಳ್ಳಿಮನಿ, ನವನಗರ, ಬಾಗಲಕೋಟೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಆರ್‌. ನಾಗರಾಜ, 
೧೯. 606 ಸರ್ಕಾರದ ಅಧೀನ ಕಾರ್ಯದರ್ಶಿ-3, ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 10 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 30-08-2013 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಿಜಾಪುರ ಜಿಲ್ಲೆ ಮತ್ತು ತಾಲ್ಲೂಕು ನಂದಿ ಸಹಕಾರಿ ಸಕ್ಕರೆ ಕಾರ್ಯಾನೆ ನಿ, ಚಿಕ್ಕಗಲಗಲಿ ಇದರ ಆಡಳಿತ ಮಂಡಳಿಗೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೫ 





ಶ್ರೀ ತಿಮ್ಮಪ್ಪ ರಂಗಪ್ಪ ಪಚನ್ನವರ, ಹೋ: ಶಿರಬುರ, ತಾ| ಜಿ। ವಿಜಾಪುರ-587117 ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


PR. 607 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 8 ಸಿಎನ್‌ಎಸ್‌ 2013, ಬೆಂಗಳೂರು, ದಿನಾಂಕ 30-08-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಗೌರಿಬಿದನೂರು 


ಇದರ ಆಡಳಿತ ಮಂಡಳಿಗೆ ಶ್ರೀ ಮೀರ್‌ ಜೈನುಲ್ಲಾಬ್ದೀನ್‌ ಬಿನ್‌ ಮೀರ್‌ ಇಕ್ಬಾಲ್‌ ಹುಸೇನ್‌, ಅಲ್ಲೀಪುರ, ಕೊಂಡೇಭಾವಿ ಹೋಬಳಿ, ಗೌರಿಬಿದನೂರು ತಾಲ್ಲೂಕು, 


ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


PR. 608 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 23 ಸಿಎನ್‌ಎಸ್‌ 2013/ಪಿ-1, ಬೆಂಗಳೂರು, ದಿನಾಂಕ 23-09-2013 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಗಂಗಾವತಿ ಇದರ 


ಆಡಳಿತ ಮಂಡಳಿಗೆ ಶ್ರೀ ಅಮರೇಶ್‌ ತಳವಾರ್‌ ಬಿನ್‌ ಮಲ್ಲಪ್ಪ, ಬರಗೂರು, ಗಂಗಾವತಿ, ಕೊಪ್ಪಳ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
೧೧. 609 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಳ 162 ರರವಿ 2012, ಬೆಂಗಳೂರು, ದಿನಾಂಕ 30-10-2013 


ಕರ್ನಾಟಕ ದಾಖಲೆಗಳ ಸಾರ್ವತ್ರಿಕ ಅಧಿನಿಯಮ 2010ರ 5ನೇ ಪ್ರಕರಣದ (1ನೇ ಉಪ ಪ್ರಕರಣದ ಅಧಿನಿಯಮದಡಿಯಲ್ಲಿನ ಕರ್ತವ್ಯಗಳನ್ನು 


ನಿರ್ವಹಿಸಿಕೊಂಡು ಹೋಗಲು ಶ್ರೀ ಎ.ಎಸ್‌. ವಿಶ್ವೇಶ್ವರಯ್ಯ, ಸರ್ಕಾರದ ಅಧೀನ ಕಾರ್ಯದರ್ಶಿ-2, ಸಹಕಾರ ಇಲಾಖೆ ಇವರನ್ನು ಸಹಕಾರ ಇಲಾಖೆಯ 
ದಾಖಲೆಗಳ ಅಧಿಕಾರಿಯನ್ನಾಗಿ ನೇಮಿಸಿದೆ. 


ದೂರವಾಣಿ ಸಂಖ್ಯೆ : 22032315 / 25232559 


ಈ. ಪಾಪಣ್ಣ, 
PR. 610 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ 


೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ 


ಭಾಗ ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಸಂ. ಸಿಆಸುಇ 169 ನಾಸೇಖಾ 2013, ಬೆಂಗಳೂರು, ದಿನಾಂಕ : 29/11/2013. 


ಅಧಿಸೂಚನೆ 


ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 2011 ರ (ಕರ್ನಾಟಕ ಅಧಿನಿಯಮ 01, 2012) ಇದರ ಪ್ರಕರಣ 4 ರಲ್ಲಿನ ಹಾಗೂ ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ 1899 (ಜಸ. ॥॥. 1899) ರ ಪ್ರಕರಣ 21 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು ಯಾವುದೆಂದರೆ:- 


ಶೀರ್ಷಿಕೆ “16 - ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ” ಯ ಕ್ರಮ ಸಂಖ್ಯೆ: 07 ರ ಸೇವೆಗಳ ನಂತರ ಈ ಕೆಳಕಂಡ ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಎಂದರೆ :- 









































ಮೇಲ್ಮನವಿ 
ಸತ್ತಮ ಬ 
೪ 
ಹೆಸರಿಸಲಾದ ಅಧಿಕಾರಿಗೆ ಅಧಿಕಾರಿಯು ವಿಲೆ ಸ್‌ 
ಕ್ರಸಂ ಸೇವೆಗಳ ಪಟ್ಟಿ ಹೆಸರಿಸಲಾದ ಅಧಿಕಾರಿ ಸಕ್ಷಮ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರ ಎಲೆ 
೨” is ವ್‌ ಸು ® ಗೊತು ಮಾಡಿದ ಕಾಲ ಸನ್ನ ನಧಿ ಮಾಡುವುದಕೆ ಬ್ರಾ 
ಜಿ ಕ ಮಾಡುವುದಕ್ಕೆ 
ಕಾಲ ಮಿತಿ ಕ 
ಕಾಲಮಿತಿ 
8 ಹೊಸ ಅತಿ ಸಣ್ಣ ಉತ್ಪಾದನಾ ಘಟಕಗಳಿಗೆ ಜಂಟಿ ನಿರ್ದೇಶಕರು, 30 ಕೆಲಸದ ದಿನಗಳು | ಅಧಿಕ ನಿರ್ದೇಶಕರು (ಎಂಎಸ್‌ 20 ಕೆಲಸದ ಆಯುಕ್ತರು ಕೈಗಾರಿಕಾಭಿವೃದ್ಧಿ ಮತ್ತು | 20 ಕೆಲಸದ 
ಬಡ್ಡಿ ಸಹಾಯಧನ ಮಂಜೂರಾತಿ ಆದೇಶ | ಜಿಲ್ಲಾ ಕೈಗಾರಿಕಾ ಕೇಂದ್ರ ಎಂಇ) ಕೈಗಾರಿಕೆ ಮತ್ತು ವಾಣಿಜ್ಯ ದಿನಗಳು ನಿರ್ದೇಶಕರು, ಕೈಗಾರಿಕೆ ಮತ್ತು ದಿನಗಳು 
ಹೊರಡಿಸುವುದು ಇಲಾಖೆ, ಕೇಂದ್ರ ಕಛೇರಿ ವಾಣಿಜ್ಯ ಇಲಾಖೆ 
9 ಭೂ ಪರಿವರ್ತನಾ ಶುಲ್ಕ ಮರುಪಾವತಿ/ ಜಂಟಿ ನಿರ್ದೇಶಕರು, 30 ಕೆಲಸದ ದಿನಗಳು | ಅಧಿಕ ನಿರ್ದೇಶಕರು (ಎಂಎಸ್‌ 20 ಕೆಲಸದ ಆಯುಕ್ತರು ಕೈಗಾರಿಕಾಭಿವೃದ್ಧಿ ಮತ್ತು | 20 ಕೆಲಸದ 
ಮಂಜೂರಾತಿ ಆದೇಶ ಹೊರಡಿಸುವುದು. | ಜಿಲ್ಲಾ ಕೈಗಾರಿಕಾ ಕೇಂದ್ರ ಎಂಇ) ಕೈಗಾರಿಕೆ ಮತ್ತು ವಾಣಿಜ್ಯ ದಿನಗಳು ನಿರ್ದೇಶಕರು, ಕೈಗಾರಿಕೆ ಮತ್ತು ದಿನಗಳು 
(ಯೋಜನಾ ವೆಚ್ಚ ರೂ. 50 ಕೋಟಿವರೆಗೆ) ಇಲಾಖೆ, ಕೇಂದ ಕಛೇರಿ ವಾಣಿಜ್ಯ ಇಲಾಖೆ 
10 | ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನ ಜಂಟಿ ನಿರ್ದೇಶಕರು, 60 ಕೆಲಸದ ದಿನಗಳು | ಅಧಿಕ ನಿರ್ದೇಶಕರು (ವಿಶು 30 ಕೆಲಸದ ಆಯುಕ್ತರು ಕೈಗಾರಿಕಾಭಿವೃದ್ಧಿ ಮತ್ತು | 30 ಕೆಲಸದ 
ಯೋಜನೆಯಡಿಯಲ್ಲಿ ಅರ್ಜಿಗಳ ಸ್ವೀಕೃತವಾದ | ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೈಗಾರಿಕೆ ಮತ್ತು ವಾಣಿಜ್ಯ ದಿನಗಳು ನಿರ್ದೇಶಕರು, ಕೈಗಾರಿಕೆ ಮತ್ತು ದಿನಗಳು 
ಅರ್ಜಿಗಳನ್ನು ಪರಿಗಣಿಸಿ ಜಿಲ್ಲಾ ಮಟ್ಟದ ಇಲಾಖೆ, ಕೇಂದ್ರ ಕಛೇರಿ ವಾಣಿಜ್ಯ ಇಲಾಖೆ 
ಟಾಸ್ಕ್‌ ಪೋರ್ಸ್‌ ಸಮಿತಿಯಲ್ಲಿ ಆಯ್ಕೆಗೊಳಿಸಿ 
ವಿವಿಧ ಬ್ಯಾಂಕುಗಳಿಗೆ ಶಿಫಾರಸ್ಸು ಮಾಡುವುದು 





ಶೀರ್ಷಿಕೆ “20 - ತೋಟಗಾರಿಕೆ ಇಲಾಖೆ” ಯ ಉಪ ಶೀರ್ಷಿಕೆ-। ರ ರೇಷ್ಮೆ ಇಲಾಖೆಯ ಸೇವೆಗಳ ನಂತರ ಶೀರ್ಷಿಕೆ 21 ರಡಿ ಜಲಸಂಪನ್ಮೂಲ ಇಲಾಖೆಯ ಕ್ರಮ ಸಂಖ್ಯೆ: 1 ರಿಂದ 22 ರವರೆಗೆ ನಮೂದಿಸಿರುವ ಸಿಬ್ಬಂದಿ ಕಲ್ಯಾಣ ಸೇವೆಗಳ 
ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಎಂದರೆ :- 


“21 - ಜಲಸಂಪನ್ಮೂಲ ಇಲಾಖೆ” 





ಮೇಲ್ಮನವಿ ಪ್ರಾಧಿಕಾರಿಯು 











ಅಧಿಕಾರಿ/ನೌಕರರುಗಳಿಗೆ ) (ಹೆಚ್‌.ಆರ್‌.ಎಂ.ಎಸ್‌ ಸಿಸ್ಪಂನಿಂದ ವೇತನ 
ಪಾವತಿಯಾಗುವ ಕಛೇರಿಗಳನ್ನು ಹೊರತುಪಡಿಸಿ) 




















ಹೆಸರಿಸಲಾದ ಹೆಸರಿಸಲಾದ ಅಧಿಕಾರಿಗೆ ಸಕಮ ಸಕ್ಷಮ ಅಧಿಕಾರಿಯು ವಿಲೆ ಮೇಲ್ಲನವಿ 
ಕ್ರಸಂ ಸೇವೆಗಳ ಪಟ್ಟಿ 3 ಕ 4 ಎಲೆ ಮಾಡುವುದಕ್ಕೆ 
ಅಧಿಕಾರಿ ಗೊತ್ತು ಮಾಡಿದ ಕಾಲ ಅಧಿಕಾರಿ ಮಾಡುವುದಕ್ಕೆ ಕಾಲ ಮಿತಿ ಪ್ರಾಧಿಕಾರ 
ಡೆ ಈ ಕಾಲಮಿತಿ 
1 ಸಮಯಕ್ಕೆ ಸರಿಯಾಗಿ ಸಂಬಳ ವಿತರಣೆ (ಎಲ್ಲಾ ವರ್ಗದ ಸ.ಕಾ.ಇಂ 03 ಕೆಲಸದ ದಿನಗಳು ಕಾ.ಇಂ 10 ಕೆಲಸದ ದಿನಗಳೊಳಗೆ ಮು.ಇಂ 10 ಕೆಲಸದ ದಿನಗಳೊಳಗೆ 
























































ನಿಯಮಗಳನುಸಾರ ನಿವೃತ್ತಿ 
ಪೂರ್ವ ಮೂರು ತಿಂಗಳ 
ಒಳಗಾಗಿ 








-ಳನುಸಾರ ನಿವೃತ್ತಿ 
ಪೂರ್ವ ಮೂರು ತಿಂಗಳ 
ಒಳಗಾಗಿ 








ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೭ 
ಮೇಲ್ಮನವಿ ಪ್ರಾಧಿಕಾರಿಯು 
ಹೆಸರಿಸಲಾದ ಹೆಸರಿಸಲಾದ ಅಧಿಕಾರಿಗೆ ಸಕಮ ಸಕ್ಷಮ ಅಧಿಕಾರಿಯು ವಿಲೆ ಮೇಲನವಿ ಸ 
ಸೇವೆಗಳ ಪಟ್ಟಿ ಇ ಎಲೆ ಮಾಡುವುದಕ್ಕೆ 
ಇ ಅಧಿಕಾರಿ ಗೊತು ಮಾಡಿದ ಕಾಲ ಅಧಿಕಾರಿ ಮಾಡುವುದಕೆ ಕಾಲ ಮಿತಿ ಪ್ರಾಧಿಕಾರ ಈ 
ಣ್‌ ತ ಕಾಲಮಿತಿ 
ವಾರ್ಷಿಕ ವೇತನ ಬಡ್ತಿ ಸ.ಕಾ.ಇಂ 10 ಕೆಲಸದ ದಿನಗಳು ಕಾ.ಇಂ. 10 ಕೆಲಸದ ದಿನಗಳೊಳಗೆ ಮು.ಇಂ 10 ಕೆಲಸದ ದಿನಗಳೊಳಗೆ 
ಸ್ಥಗಿತ ವೇತನ ಬಡ್ತಿ ಸ.ಕಾ.ಇಂ 10 ಕೆಲಸದ ದಿನಗಳು ಕಾ.ಇಂ ಪೂರ್ತಿಯಾದ ಅರ್ಜಿ ಮು.ಇಂ ಪೂರ್ತಿಯಾದ ಅರ್ಜಿ 
(ಕಡತ ಸಲ್ಲಿಸಲು) ಸ್ವೀಕರಿಸಿದ 10 ಸ್ವೀಕರಿಸಿದ 10 ದಿನಗಳೊಳಗೆ 
ದಿನಗಳೊಳಗೆ 
ಆಯ್ಕೆ ಕಾಲಿಕ ವೇತನ ಶ್ರೇಣಿ/ಹಿರಿಯ ವೇತನ ಶ್ರೇಣಿ/ ಇಪ್ಪತ್ತು ವರ್ಷಗಳ ಸ.ಕಾ.ಇಂ 10 ಕೆಲಸದ ದಿನಗಳು ಕಾ.ಇಂ. ಪೂರ್ಣ ಪಸ್ತಾವನೆ ಮು.ಇಂ ಪೂರ್ಣ ಪಸ್ತಾವನೆ 
ಸೇವೆಗೆ, ಮೂವತ್ತು ವರ್ಷಗಳ ಸೇವೆಗೆ ಕ್ರಮವಾಗಿ ಒಂದನೇ, ಎರಡನೇ (ಕಡತ ಸಲ್ಲಿಸಲು) ಸ್ವೀಕರಿಸಿದ 10 ಸ್ವೀಕರಿಸಿದ 10 ಕೆಲಸದ 
ಹಾಗೂ ಮೂರನೇ ಹೆಚ್ಚುವರಿ ವೇತನ ಬಡ್ತಿ (ಸಾಮಾನ್ಯ ಆರ್ಥಿಕ ದಿನಗಳೊಳಗೆ ದಿನಗಳೊಳಗೆ 
ಅಧಿಕಾರ ಪ್ರತ್ಯಾಯೋಜನೆಯನುಸಾರ) 
ಗಳಿಕೆ ರಜ/ಪರಿವರ್ತಿತ ರಜ/ಅರ್ಧವೇತನ ರಜ/ಅಸಾಧಾರಣ ರಜೆ 
8) ಅನುಮೋದನೆ ಸ.ಕಾ.ಇಂ. ಪೂರ್ತಿಯಾದ ಅರ್ಜಿ ಕಾ.ಇಂ. ಪೂರ್ತಿಯಾದ ಅರ್ಜಿ ಮು.ಇಂ ಪೂರ್ತಿಯಾದ ಅರ್ಜಿ 
ಗೂಪ್‌-ಸಿ ಮತು ಗೂಪ್‌-ಡಿ ಸ್ವೀಕರಿಸಿದ 10 ದಿನಗಳೊಳಗೆ ಸ್ವೀಕರಿಸಿದ 10 ಸ್ವೀಕರಿಸಿದ 10 ದಿನಗಳೊಳಗೆ 
| ದಿನಗಳೊಳಗೆ 
0)ಅನುಮೋದನೆ ಸ.ಕಾ.ಇಂ. 07 ಕೆಲಸದ ದಿನಗಳು ಕಾ.ಇಂ. ಪೂರ್ಣಪಸ್ತಾವನೆ ಮು.ಇಂ ಪೂರ್ಣಪಸ್ತಾವನೆ 
ಗೂಪ್‌-ಸಿ ಮತು ಗೂಪ್‌-ಡಿ (ಕಡತ ಮೇಲಾಧಿಕಾರಿ ಗಳಿಗೆ ಸ್ವೀಕರಿಸಿದ 07 ಸ್ವೀಕರಿಸಿದ 07 
| ಸಲ್ಲಿಸಲು) ದಿನಗಳೊಳಗೆ ದಿನಗಳೊಳಗೆ 
ವೈದ್ಯಕೀಯ ವೆಚ್ಚ ಮರುಪಾವತಿ ಸ.ಕಾ.ಇಂ. ಪೂರ್ತಿಯಾದ ಅರ್ಜಿ ಕಾ.ಇಂ. ಪೂರ್ತಿಯಾದ ಅರ್ಜಿ ಮು.ಇಂ ಪೂರ್ತಿಯಾದ ಅರ್ಜಿ 
ಸ್ವೀಕರಿಸಿದ 07 ಸ್ವೀಕರಿಸಿದ 7 ಸ್ವೀಕರಿಸಿದ 07 
ದಿನಗಳೊಳಗೆ ದಿನಗಳೊಳಗೆ ದಿನಗಳೊಳಗೆ 
(ಕಡತ ಮೇಲಾಧಿಕಾರಿಗಳಿಗೆ 
ಸಲ್ಲಿಸಲು) 
ಪ್ರಯಾಣ ಭತ್ಯೆ (ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) ಸ.ಕಾ.ಇಂ. 07 ಕೆಲಸದ ದಿನಗಳು (ಕಡತ ಕಾ.ಇಂ. 07 ಕೆಲಸದ ದಿನಗಳು ಮು.ಇಂ 07 ಕೆಲಸದ ದಿನಗಳು 
ಮೇಲಾಧಿಕಾರಿಗಳಿಗೆ ಸಲ್ಲಿಸಲು) 
ನಿವೃತ್ತಿ ವೇತನ ಸೌಲಭ್ಯಗಳ ಇತ್ಯರ್ಥ 
8) ನಿವೃತ್ತಿ ವೇತನ ಪತ್ರಗಳನ್ನು ಮಹಾಲೇಖಪಾಲರವರಿಗೆ ಸಲ್ಲಿಸಲು ಸ.ಕಾ.ಇಂ ಕೆ.ಸಿ.ಎಸ್‌.ಆರ್‌. ಕಾ.ಇಂ. ಕೆ.ಸಿ.ಎಸ್‌.ಆರ್‌.ನಿಯಮಗ ಮು.ಇಂ. ಕೆ.ಸಿ.ಎಸ್‌.ಆರ್‌.ನಿಯಮಗಳ 


-ನುಸಾರ ನಿವೃತ್ತಿ ಪೂರ್ವ 
ಮೂರು ತಿ೦ಗಳ ಒಳಗಾಗಿ 















































೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 
ಮೇಲ್ಮನವಿ ಪ್ರಾಧಿಕಾರಿಯು 
ಹೆಸರಿಸಲಾದ ಹೆಸರಿಸಲಾದ ಅಧಿಕಾರಿಗೆ ಸಕಮ ಸಕ್ಷಮ ಅಧಿಕಾರಿಯು ವಿಲೆ ಮೇಲನವಿ ಸ 
ಕ್ರಸಂ ಸೇವೆಗಳ ಪಟ್ಟಿ ಇ ಎಲೆ ಮಾಡುವುದಕ್ಕೆ 
ಅಧಿಕಾರಿ ಗೊತ್ತು ಮಾಡಿದ ಕಾಲ ಅಧಿಕಾರಿ ಮಾಡುವುದಕ್ಕೆ ಕಾಲ ಮಿತಿ ಪ್ರಾಧಿಕಾರ 
ಣ್‌ ತ ಕಾಲಮಿತಿ 
0) ಕುಟುಂಬ ವೇತನ/ಸ್ವಯಂ ನಿವೃತ್ತಿ ವೇತನ ಇತ್ಯರ್ಥದ ಪತ್ರಗಳನ್ನು ಸ.ಕಾ.ಇಂ. ಪೂರ್ತಿ ಪ್ರಸ್ತಾವನೆ ಸ್ವೀಕರಿಸಿದ ಕಾ.ಇಂ. ಪೂರ್ತಿ ಪ್ರಸ್ತಾವನೆ ಮು.ಇಂ. ಪೂರ್ತಿ ಪ್ರಸ್ತಾವನೆ 
ಮಹಾಲೇಖಪಾಲರವರಿಗೆ ಸಲ್ಲಿಸಲು 15 ದಿನಗಳ ಒಳೆಗಾಗಿ ಸ್ವೀಕರಿಸಿದ 15 ದಿನಗಳ ಸ್ವೀಕರಿಸಿದ 15 ದಿನಗಳ 
ಒಳಗಾಗಿ ಒಳಗಾಗಿ 
0 ಸಾಮೂಹಿಕ ವಿಮಾ ಯೋಜನೆ ಸೌಲಭ್ಯಗಳ ಇತ್ಯರ್ಥ ಸ.ಕಾ.ಇಂ. ಪೂರ್ತಿ ಪ್ರಸ್ತಾವನೆ ಸ್ವೀಕರಿಸಿದ ಕಾ.ಇಂ. ಪೂರ್ತಿ ಪ್ರಸ್ತಾವನೆ ಮು.ಇಂ. ಪೂರ್ತಿ ಪ್ರಸ್ತಾವನೆ 
10 ದಿನಗಳ ಒಳಗಾಗಿ ಸ್ವೀಕರಿಸಿದ 10 ದಿನಗಳ ಸ್ವೀಕರಿಸಿದ 10 ದಿನಗಳ 
ಒಳಗಾಗಿ ಒಳಗಾಗಿ 
ರ) ನಿಯಮ 118 ಎ ರ ಪ್ರಕಾರ ಗಳಿಕೆ ರಜ ನಗದೀಕರಣ ಸ.ಕಾ.ಇಂ. 07 ದಿನಗಳೊಳಗಾಗಿ ಕಾ.ಇಂ. 07 ದಿನಗಳೊಳಗಾಗಿ ಮು.ಇಂ. 07 ದಿನಗಳೊಳಗಾಗಿ 
6) ಪತ್ರಾಂಕಿತ ಅಧಿಕಾರಿಗಳವರ ಬೇ-ಬಾಕಿ ಹಾಗೂ ಇನ್ನಿತರೆ ಪ್ರಮಾಣ ಸ.ಕಾ.ಇಂ. 07 ದಿನಗಳೊಳಗಾಗಿ ಕಾ.ಇಂ. 07 ದಿನಗಳೊಳಗಾಗಿ ಮು.ಇಂ. ಪೂರ್ಣ ಪ್ರಮಾಣದ 
ಪತ್ರಗಳನ್ನು ಸಲ್ಲಿಸಲು (ಮೇಲಾಧಿಕಾರಿಗಳಿಗೆ (ಮೇಲಾಧಿಕಾರಿಗಳಿಗೆ ಪತ್ರಗಳನ್ನು ಸ್ವೀಕರಿಸಿದ 07 
ಸಲ್ಲಿಸಲು) ಸಲ್ಲಿಸಲು ದಿನಗಳ ಒಳಗಾಗಿ 
9 ಸಾಮಾನ್ಯ ಭವಿಷ್ಯ ನಿಧಿ ಮುಂಗಡ/ಆ೦ಂಶಿಕ ಅಂತಿಮ ಮೊತ್ತ ಸ.ಕಾ.ಇಂ. ಪೂರ್ತಿಯಾದ ಅರ್ಜಿ ಕಾ.ಇಂ. ಪೂರ್ತಿಯಾದ ಅರ್ಜಿ ಮು.ಇಂ. ಪೂರ್ತಿಯಾದ ಅರ್ಜಿ 
ಹಿ೦ಂತೆಗೆಯುವ ಬಗ್ಗೆ (ನಿಯಮಗಳಲ್ಲಿ ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) ಸಲ್ಲಿಸಿದ 07 ದಿನಗಳ ಸಲ್ಲಿಸಿದ 07 ದಿನಗಳ ಸಲ್ಲಿಸಿದ 07 ದಿನಗಳ 
ಒಳಗಾಗಿ ಒಳಗಾಗಿ ಒಳಗಾಗಿ 
10 | ಮುಂಗಡಗಳು 
೩) ಗೃಹ ನಿರ್ಮಾಣ ಮುಂಗಡ ಸ.ಕಾ.ಇಂ ಪೂರ್ಣ ಪ್ರಮಾಣದ ಅರ್ಜಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. ಪೂರ್ತಿಯಾದ ಅರ್ಜಿ 
b) ಮೋಟಾರು ವಾಹನ ಮುಂಗಡ ಸಲ್ಲಿಸಿದ 07 ದಿನಗಳ (ಅರ್ಜಿ ಸಲ್ಲಿಸಲು) ಸ್ವೀಕರಿಸಿದ 10 ದಿನಗಳ 
0) ಸೋಲಾರ್‌/ಗಣಕ ಯಂತ್ರ ಖರೀದಿ ಮುಂಗಡ ಒಳಗಾಗಿ ಒಳಗಾಗಿ 
(ಅಧಿಕಾರ ಪ್ರತ್ಯಾಯೋಜನೆಯನುಸಾರ ಅನುದಾನ ಲಭ್ಯತೆ ಮೇರೆಗೆ) 
11 ಹಬ್ಬದ ಮುಂಗಡ ಸ.ಕಾ.ಇಂ. 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
12 ವರ್ಗಾವಣೆಗಿವೃತ್ತಿ ಮೇರೆಗೆ ಅಂತಿಮ ವೇತನ ಪ್ರಮಾಣ ಪತ್ರ ಸ.ಕಾ.ಇಂ 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
ಕಳುಹಿಸುವುದು 
13 ವರ್ಗಾವಣೆ/ನಿವೃತ್ತಿ ಮೇರೆಗೆ ಸೇವಾ ಪುಸ್ತಕ ಕಳುಹಿಸುವುದು ಸ.ಕಾ.ಇಂ. 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
(ಇಲಾಖಾ ವಿಚಾರಣೆ ಹಾಗೂ ಇನ್ನಿತರ ಯಾವುದೇ ದೋಷಾರೋಪ 
ಮುಕ್ತವಾಗಿದ್ದಲ್ಲಿ) 
14 ಅರ್ಹತಾ ಪರೀಕ್ಷತಾವಧಿ ಘೋಷಣೆ/ಅರ್ಹತಾ ಪರೀಕ್ಷತಾವಧಿ ವಿಸ್ತರಣೆ ಸ.ಕಾ.ಇಂ ಎರಡು ವರ್ಷಗಳು ಮುಗಿದ ಕಾ.ಇಂ. ಪೂರ್ತಿಯಾದ ಪ್ರಸ್ತಾವನೆ ಮು.ಇಂ. ಪೂರ್ತಿ ಪ್ರಸ್ತಾವನೆ ಸಲ್ಲಿಸಿದ 





(ಎವಿಧ ಹುದ್ದೆಗಳಿಗೆ ನೇಮಕಾತಿ ಪ್ರಾಧಿಕಾರದ ಅಧಿಕಾರ 
ಪ್ರತ್ಯಾಯೋಜಿಸಲಾದಂತೆ) 











07 ದಿನಗಳ ಒಳಗಾಗಿ 
ಪ್ರಸ್ತಾವನೆ ಸಲ್ಲಿಸುವುದು 








ಸಲ್ಲಿಸಿದ 07 ದಿನಗಳ 
ಒಳಗಾಗಿ 








07 ದಿನಗಳ ಒಳಗಾಗಿ 






































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೯ 
ಮೇಲ್ಮನವಿ ಪ್ರಾಧಿಕಾರಿಯು 
ಹೆಸರಿಸಲಾದ ಹೆಸರಿಸಲಾದ ಅಧಿಕಾರಿಗೆ ಸಕಮ ಸಕ್ಷಮ ಅಧಿಕಾರಿಯು ವಿಲೆ ಮೇಲನವಿ ಸ 
ಕ್ರಸಂ ಸೇವೆಗಳ ಪಟ್ಟಿ ಇ oh ಎಲೆ ಮಾಡುವುದಕ್ಕೆ 
ಅಧಿಕಾರಿ ಗೊತು ಮಾಡಿದ ಕಾಲ ಅಧಿಕಾರಿ ಮಾಡುವುದಕ್ಕೆ ಕಾಲ ಮಿತಿ ಪ್ರಾಧಿಕಾರ 
ವೆ ಕ ಕಾಲಮಿತಿ 
15 ಗಳಿಕೆ ರಜ ಅದ್ಯರ್ಪಣೆಗೆ ನಗದೀಕರಣ ಸೌಲಭ್ಯ ಮಂಜೂರಾತಿ ಸ.ಕಾ.ಇಂ 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
(ನಿಯಮ 118ರ ಪ್ರಕಾರ) 
16 ಸ್ವಗ್ರಾಮ ಪ್ರಯಾಣ ರಿಯಾಯಿತಿ/ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸ.ಕಾ.ಇಂ. ಅರ್ಜಿ ಸಲ್ಲಿಸಿದ 07 ದಿನಗಳ ಕಾ.ಇಂ. ಅರ್ಜಿ ಸಲ್ಲಿಸಿದ 07 ಮು.ಇಂ. ಪ್ರಸ್ತಾವನೆ ಸ್ವೀಕರಿಸಿದ 07 
(ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) ಒಳಗಾಗಿ ದಿನಗಳ ಒಳಗಾಗಿ ದಿನಗಳ ಒಳಗಾಗಿ 
17 ಪ್ರಭಾರ ಭತ್ಯೆ/ಪ್ರಭಾರ ವ್ಯವಸ್ಥೆ (ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) ಸ.ಕಾ.ಇಂ. 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
18 ಅನುಕಂಪ ಆಧಾರದ ನೇಮಕಾತಿ ಸ.ಕಾ.ಇಂ. ಪೂರ್ತಿ ಅರ್ಜಿ ಸ್ವೀಕರಿಸಿದ ಕಾ.ಇಂ. ಪೂರ್ತಿ ಅರ್ಜಿ ಮು.ಇಂ. 15 ದಿನಗಳ ಒಳಗಾಗಿ 
ನಂತರ ಪ್ರಸ್ತಾವನೆ ಸಲ್ಲಿಸಲು ಸ್ವೀಕರಿಸಿದ ನಂತರ ಇತ್ಯರ್ಥ ಗೊಳಿಸಲು 
07 ದಿನಗಳ ಒಳಗಾಗಿ ಪ್ರಸ್ತಾವನೆ ಸಲ್ಲಿಸಲು 07 
ದಿನಗಳ ಒಳಗಾಗಿ 
19 ಪ್ರಥಮ ವೇತನ ಡ್ರಾ ಮಾಡಲು (ವಯಸ್ಸು ದೃಢೀಕರಣ ಪ್ರಮಾಣ ಪತ್ರ ಸ.ಕಾ.ಇಂ 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
(ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) 
20 ಪ್ರಯಾಣ ಅನುಮೋದನೆ (ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) ಸ.ಕಾ.ಇಂ. 03 ದಿನಗಳ ಒಳಗಾಗಿ ಕಾ.ಇಂ. 03 ದಿನಗಳ ಒಳಗಾಗಿ ಮು.ಇಂ. 03 ದಿನಗಳ ಒಳಗಾಗಿ 
(ಪ್ರಸ್ತಾವನೆ ಸಲ್ಲಿಸಲು) (ಪ್ರಸ್ತಾವನೆ ಸಲ್ಲಿಸಲು) 
21 ಉನ್ನತ ವ್ಯಾಸಂಗಕ್ಕೆ ಅನುಮೋದನೆ (ಅಧಿಕಾರ ಪ್ರತ್ಯಾಯೋಜಿಸಲಾದಂತೆ) ಸ.ಕಾ.ಇಂ. 07 ದಿನಗಳ ಒಳಗಾಗಿ ಕಾ.ಇಂ. 07 ದಿನಗಳ ಒಳಗಾಗಿ ಮು.ಇಂ. 07 ದಿನಗಳ ಒಳಗಾಗಿ 
(ಪ್ರಸ್ತಾವನೆ ಸಲ್ಲಿಸಲು) (ಪ್ರಸ್ತಾವನೆ ಸಲ್ಲಿಸಲು) 
22 ಪಾಸ್‌ಪೋರ್ಟ್‌ ಪಡೆಯಲು ನಿರಪೇಕ್ಷಣಾ ಪತ್ರ (ಅಧಿಕಾರ ಸ.ಕಾ.ಇಂ ಪೂರ್ಣ ಅರ್ಜಿ ಸಲ್ಲಿಸಿದ ಕಾ.ಇಂ. ಪೂರ್ಣ ಅರ್ಜಿ ಸಲ್ಲಿಸಿದ ಮು.ಇಂ. ಪೂರ್ಣ ಅರ್ಜಿ ಸಲ್ಲಿಸಿದ 
ಪ್ರತ್ಯಾಯೋಜಿಸಲಾದಂತೆ) ನಂತರ ಪ್ರಸ್ತಾವನೆ ಸಲ್ಲಿಸಲು 03 ದಿನಗಳ ಒಳಗಾಗಿ 07 ದಿನಗಳ ಒಳಗಾಗಿ 
03 ದಿನಗಳ ಒಳಗಾಗಿ 





























“22- ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ” 


ಶೀರ್ಷಿಕೆ “21 - ಜಲಸಂಪನ್ಮೂಲ ಇಲಾಖೆಯ” ಸೇವೆಗಳ ನಂತರ ಶೀರ್ಷಿಕೆ 22 ರಡಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ” ಯ ಕ್ರಮ ಸಂಖ್ಯೆ: 1 ರಿಂದ 3 ರವರೆಗಿನ ಸೇವೆಗಳ ನಮೂದುಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಎಂದರೆ :- 
































ಹೆಸರಿಸಲಾದ ಸಕ್ಷಮ ಅಧಿಕಾರಿಯು NE ಮೇಲ್ಮನವಿ ಪ್ರಾಧಿಕಾರಿಯು 
ಲ 
ಕ್ರಸಂ ಸೇವೆಗಳ ಪಟ್ಟ ಹೆಸರಿಸಲಾದ ಅಧಿಕಾರಿ ಅಧಿಕಾರಿಗೆ ಗೊತ್ತು ಸಕಮ ಅಧಿಕಾರಿ ಎಲೆ ಮಾಡುವುದಕೆ ತ ಎಲೆ ಮಾಡುವುದಕೆ 
೨ ಬ ಈ ಪಾಧಿಕಾರ ಈ 
ಮಾಡಿದ ಕಾಲ ಕಾಲ ಮಿತಿ ಸ್‌ ಕಾಲಮಿತಿ 
1 ಯವನಿಕಾ ಸಭಾಂಗಣ ಕಾಯ್ದಿರಿಸುವಿಕೆ ಅರ್ಜಿಯನ್ನು ಸಲ್ಲಿಸಿದ 10 ಸಹಾಯಕ ನಿರ್ದೇಶಕರು 10 ಕೆಲಸದ ಉಪನಿರ್ದೇಶಕರು 05 ಕೆಲಸದ ದಿನಗಳು ನಿರ್ದೇಶಕರು 03 ಕೆಲಸದ ದಿನಗಳು 
ದಿನಗಳೊಳಗಾಗಿ ವಿಲೇವಾರಿ ಮಾಡುವುದು (ರಾಜ್ಯ ಯುವ ಕೇಂದ್ರ) ದಿನಗಳು (ಆಡಳಿತ) 























೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 
ಹೆಸರಿಸಲಾದ ಸಕ್ಷಮ ಅಧಿಕಾರಿಯು ರ್‌ ಮೇಲ್ಮನವಿ ಪ್ರಾಧಿಕಾರಿಯು 
€ಲ್ಲ 
ಕ್ರಸಂ ಸೇವೆಗಳ ಪಟ್ಟ ಹೆಸರಿಸಲಾದ ಅಧಿಕಾರಿ ಅಧಿಕಾರಿಗೆ ಗೊತ್ತು ಸಕ್ಷಮ ಅಧಿಕಾರಿ ಎಲೆ ಮಾಡುವುದಕ್ಕೆ ಹ ಕ ಎಲೆ ಮಾಡುವುದಕ್ಕೆ 
ಪ್ರಾಧಿಕಾ 
ಮಾಡಿದ ಕಾಲ ಕಾಲ ಮಿತಿ ಸ ಕಾಲಮಿತಿ 
2 ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣ, ಕೋರಮಂಗಲ ದ್ವಿತೀಯ ದರ್ಜೆ 10 ಕೆಲಸದ ಉಪನಿರ್ದೇಶಕರು | 05 ಕೆಲಸದ ದಿನಗಳು | ನಿರ್ದೇಶಕರು | 02 ಕೆಲಸದ ದಿನಗಳು 
ಒಳಾಂಗಣ ಕ್ರೀಡಾಂಗಣ, ಅಕ್ಕಿತಿಮ್ಮನಹಳ್ಳಿ ಹಾಕಿ ಕ್ರೀಡಾಂಗಣ | ಸಹಾಯಕರು, ಕ್ರೀಡಾಂಗಣ ದಿನಗಳು (ಕ್ರೀಡಾಂಗಣ 
ಕಾಯ್ದಿರಿಸುವಿಕೆ ಅರ್ಜಿಯನ್ನು ಸಲ್ಲಿಸಿದ 10 ದಿನಗಳೊಳಗಾಗಿ ವ್ಯವಸ್ಥಾಪಕ ಸಮಿತಿ, ವ್ಯವಸ್ಥಾಪಕ 
ವಿಲೇವಾರಿ ಮಾಡುವುದು ಸಮಿತಿ) 
3 ಯುವಜನ ಸಂಸ್ಥೆಗಳ ,ಮಾನ್ಯತೆ ಕೋರಿ ಸಲ್ಲಿಸಿದ ಪ್ರಸ್ತಾವನೆಯನ್ನು | ಎಲ್ಲಾ ಜಿಲ್ಲಾ ಕಛೇರಿಯ 14 ಕೆಲಸದ ಎಲ್ಲಾ ಜಿಲ್ಲಾ 10 ಕೆಲಸದ ದಿನಗಳು ನಿರ್ದೇಶಕರು | 04 ಕೆಲಸದ ದಿನಗಳು 
14 ದಿನಗಳೊಳಗಾಗಿ ವಿಲೇವಾರಿ ಮಾಡುವುದು. ಅಧೀಕ್ಷಕರು ದಿನಗಳು ಉಪನಿರ್ದೇಶಕರು/ 
ಸಹಾಯಕ 
ನಿರ್ದೇಶಕರು 
































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎನ್‌. ವರಪ್ರಸಾದ್‌ ರೆಡ್ಡಿ 
ಆಡಳಿತಾಧಿಕಾರಿಗಳು ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಆಡಳಿತ ಸುಧಾರಣೆ - ನಾಗರೀಕ ಸೇವೆಗಳು) 
PERSONNEL & ADMINISTRATIVE REFORMS SECRETARIAT 
NO.DPAR 169 NASEKHA 2013 BANGALORE, DATED: 29/11/2013. 


NOTIFICATION 


In Excercise of powers conferred under section (4) of the Karnataka Sakala Services Act-2011, (Karnataka Act 01, 2012) read with section 21 of Karnataka General Clauses Act 1899 (KA.Ill.1899) 
The Government of Karnataka hereby amends the schedule of the said act as specified below:- 
16. Heading “16 - under Commerce & Industries Department” after services Sl.No.7, the following services to be added and read as :- 





y ಮ Time Limit Time Limit for 
Time limit for 




















Commerce, Head Office, 








Commerce, Head 
Office, Bangalore 





Sl. F ಎ | | ್ಲ ಗ for _ Disposal by 
Details of Services Designated officer disposal by the Competent Authority ಸ Appellant Authority 
No ತ ಸ Disposal by the Appellant 
Designated officer ಇ | 
the officer Authority 
8 Issue of Sanction order for interest Subsidy to Joint Director, District 30 Working days Additional Director (MSME) 20 Working Commissioner of 20 Working 
New Micro manufacturing enterprises Industries Centre Department of Industries and days Industries and days 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೨೧ 
| ಜಿ Time Limit Time Limit for 
Time limit for ತ 
Sl. ಶ್ತ R ಶಿ K A ಗ for K Disposal by 
Details of Services Designated officer disposal by the Competent Authority 3 Appellant Authority 
No ಸ ಲ Disposal by the Appellant 
Designated officer ನ | 
the officer Authority 
9 Issue of Sanction order for Land Conversion Joint Director, 30 Working days Additional Director (MSME) 20 Working Commissioner of 20 Working 
fee Reimbursement (up to 50 Crores) District Industries Centre Department of Industries and days Industries and days 
Commerce, Head Office, Commerce, Head 
Bangalore Office, Bangalore 
10 Recommendation of Applications received Joint Director, District 60 Working days Additional Director (Vishwa) 30 Working Commissioner of 30 Working 
under Prime Ministers Employment Generation Industries Centre Department of Industries and days Industries and days 
Programme to Banks Commerce, Head Office, Commerce, Head 
Bangalore Office, Bangalore 





























20. Heading “20 - after services of Sub Heading -l of “Sericulture Department” under Horticulture Department, under the Heading 21 of “Water Resources Department” 


Services coming under SI.No.1 to 22 to be added and read ೩5:- 


“21 - Water Resources Department” 


Employee Welfare 


















































Sl. Detellsof Services Designated Time limit for disposal by Competent Time Limit for Disposal Appellant Time Limit for Disposal by 
No officer the Designated officer Authority by the officer Authority the Appellant Authority 
1 Disbursement of Salary in Time (To All| Asst. Exe. Engr. 3 Working Days Exe.Engr. Within 10 Working Days Chief Engr. Within 10 Working Days 
Category of Officers & Officials) (Excluding 
the offices where the pay is drawing through 
HRMS) 
Annual Increment Asst. Exe. Engr. 10 Working Days Exe.Engr. Within 10 Working Days Chief Engr. Within 10 Working Days 
Stagnation Increment Asst. Exe. Engr. 10 Working Days Exe.Engr. Within 10 Working Days- Chief Engr. Within 10 Working Days- 
(to submit the File) upon receipt of Application upon receipt of Application 
in complete manner in complete manner 
4 TBA/AGP/20 Yrs, 25 Yrs & 30 Yrs- 1°, 2° & | Asst. Exe. Engr. 10 Working Days Exe.Engr. Within 10 Working Days- Chief Engr. Within 10 Working Days- 
3° Additional Increments (In accordance (to submit the File) upon receipt of Proposal in upon receipt of Proposal in 
with the General Delegation of Financial complete manner complete manner 
Powers) 
5 EL/Com.Leave/HPL/EOL 
a) Approval Group-C&D Asst.Exe. Engr. Within 10 Working Days-upon Exe.Engr. Within 10 Working Days- Chief Engr. Within 10 Working Days- 
receipt of Application in upon receipt of Application upon receipt of Application 
complete manner in complete manner in complete manner 
b) Approval Group-C&D Asst.Exe. Engr. Within 7 Working Days Exe.Engr. Within 7 Working Days- Chief Engr. Within 7 Working Days- 
(to submit the File to Higher upon receipt of Proposal in upon receipt of Proposal in 
Authorities) complete manner complete manner 





















































ಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೪ಎ 
Sl. Detalls (ಕ Designated Time limit for disposal by Competent Time Limit for Disposal Appellant Time Limit for Disposal by 
No officer the Designated officer Authority by the officer Authority the Appellant Authority 
6 Medical Reimbursement Asst.Exe. Engr. Within 7 Working Days Exe.Engr. Within 7 Working Days- Chief Engr. Within 7 Working Days- 
(to submit the File to Higher upon receipt of Application upon receipt of Application 
Authorities) in complete manner in complete manner 
7 TA (in accordance with Delegation of | Asst.Exe. Engr. | 7 Working Days(to submit the Exe.Engr. 7 Working Days Chief Engr. 7 Working Days 
Powers) File to Higher Authorities) 
8 Finalization of Retirement Benefits 
a) Finalisation of Pensionary Benefits Asst.Exe. Engr. | As per KCSRs-Within 3 Exe.Engr. As per KCSRs-Within 3 Chief Engr. As per KCSRs-Withn 3 
Months prior to the date of Months prior to the date of Months prior to the date of 
Retirement Retirement Retirement 
b) To submit the Pension papers to AG in | Asst.Exe. Engr. | Within 15 Working Days-upon Exe.Engr. Within 15 Working Days- Chief Engr. Within 15 Working Days- 
connection with Family Pension/ receipt of Proposal in upon receipt of Proposal in upon receipt of Proposal in 
Voluntary Retirement complete manner complete manner complete manner 
c) Finalization of EGIS Asst.Exe. Engr. Within 10 Working Days-upon Exe.Engr. Within 10 Working Days- Chief Engr. Within 10 Working Days- 
receipt of Proposal in upon receipt of Proposal in upon receipt of Proposal in 
complete manner complete manner complete manner 
d) Leave Encashment in accordance with | Asst.Exe. Engr. | Within 7 Working Days Exe.Engr. Within 7 Working Days Chief Engr. Within 7 Working Days 
Rule 118 A of KCSRs 
e) To submit the NDC/NEC in respect of | Asst.Exe. Engr. | Within 7Working Days Exe.Engr. Within 7 Working Days Chief Engr. Within 7 Working Days- 
Gazetted Govt. Servants (to submit the File to Higher (to submit the File to upon receipt of Application 
Officer) Higher Officer) in complete manner 
9 GPF Advance/Partia Final Withdrawal Asst.Exe. Engr. Within 7 Working Days-upon Exe.Engr. Within 7 Working Days- Chief Engr. Within 7 Working Days- 
(in accordance with the power Delegated in receipt of Application in upon receipt of Application upon receipt of Application 
the Rules) complete manner in complete manner in complete manner 
10 Advances 
a) HBA Asst.Exe. Engr. Within 7 Working Days - to Exe.Engr. Within 7 Working Days- to Chief Engr. Within 10 Working Days- 
b) MCA submit of Application in submit of Application in upon receipt of Application 
c) Solar/ Computer Advance (in accordance complete manner complete manner in complete manner 
with the Power Delegated & Budget 
Provision) 
11 Festival Advance Asst.Exe. Engr. Within 7 Working Days Exe.Engr. Within 7 Working days. Chief Engr. Within 7 Working Days 







































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೨೩ 
Sl. Detallsof Services Designated Time limit for disposal by Competent Time Limit for Disposal Appellant Time Limit for Disposal by 
No officer the Designated officer Authority by the officer Authority the Appellant Authority 
12 To Transit the LPC upon Transfer! | Asst.Exe. Engr. Within 7 Working Days Exe.Engr. Within 7 Working Days Chief Engr. Within 7 Working Days 

Retirement 
13 To Transit the SR upon Transfer/Retirement | Asst.Exe. Engr. Within 7 Working Days Exe.Engr. Within 7 Working Days Chief Engr. Within 7 Working Days 
(only Cases of Free from Departmental 
Enquiries & Charges for Misconduct) 
14 Declaration of Probationary Period | Asst.Exe. Engr. Within 7 Working Days from Exe.Engr. Within 7 Working Days- Chief Engr. Within 7 Working Days-upon 
Extension of Probationary Period completion of 2 Years-to upon receipt of Proposal in receipt of Proposal in 
(in accordance with the powers Delegated submit Proposal in complete complete manner complete manner 
for different Cadres) manner 
15 Sanction of Surrender Leave Encashment in | Asst.Exe. Engr. Within 7 Working Days Exe.Engr. Within 7 Working Days Chief Engr. Within 7 Working Days 
accordance with Rule 118 of KCSRs 
16 HTCI/LTC (in accordance with the Powers | Asst.Exe. Engr. Within 7 Working Days from Exe.Engr. Within 7 Working Days Chief Engr. Within 7 Working Days from 
Delegated) the date of submission of from the date of the date of submission of 
Application submission of Application Application 
17 Charge All/Incharge Arrangements | Asst.Exe. Engr. Within 7 Working Days Exe.Engr. Within 7 Working Days Chief Engr. Within 7 Working Days 
(in accordance with the Powers Delegated) 
18 Compassionate Grounds Appointment Asst.Exe. Engr. | Within 7 Working Days- to Exe.Engr. Within 7 Working Days- to Chief Engr. Dispose within 15 Working 
submit of Application receipt submit of Application Days from the date of 
in complete manner receipt in complete receipt of Application in 
manner complete manner 
19 Permission to draw First Salary (To issue | Asst.Exe. Engr. Within 7 Working Days Exe.Engr. Within 7 Working Days Chief Engr. Within 7 Working Days 
Age Certificate) (in accordance with the 
Power Delegated) 
20 Travelling Approval (in accordance with the | Asst.Exe. Engr. Within 3 Working Days-to Exe.Engr. Within 3 Working Days-to Chief Engr. Within 3 Working Days 
Power Delegated) submit proposal submit proposal 
21 Permission for Higher Studies Asst.Exe. Engr. Within 7 Working Days-to Exe.Engr. Within 7 Working Days-to Chief Engr. Within 7 Working Days 
submit proposal submit proposal 
22 Issue of NOC to acquire Passport Asst.Exe. Engr. | Within 3 Working Days-to Exe.Engr. Within 3 Working Days- Chief Engr. Within 7 Working Days from 
submit of Application receipt upon receipt of Application the date of receipt of 
in complete manner in complete manner Application in complete 
manner. 
































೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ 


ಭಾಗ ೪ಎ 





21. Heading “21 - After services of Water Resources Department, under the Heading 22 of “Department of Youth Empowerment and Sports” the services from Sl.Nos. 1 to 3 services to be 


added and read ೩5:- 
“22 - Department of Youth Empowerment and Sports” 






































Time limit for Time Limit for Time Limit for 
Sl. K J R 4 _ Competent f Appellant _ 
Details of Services Designated officer disposal by the | Disposal by the ಡಿ Disposal by the 
No q ಸ Authority | Authority ನ 
Designated officer officer Appellant Authority 
yavanica auditorium reservation application to be attended within PT ಟ್‌ ಚ ಚ GE Noi 
| ೫ 5515181 Director ಶಿ eputy Director orking « ಕ 
1 10 days of the receipt of application 10 Working Days Director 03 Working Days 
Y ಕ ಸ್ನ ( State Youth Centre) 6.16೫ (Administration) Days ನ 
2 Sri kanteerava indoor Stadium, Koramangala indoor stadium and | First Division Assistant,. 10 Working Days Deputy Director 05 Working Director 02 Working Days 
Akkithimmana halli Hockey Stadium reservation applications to Stadium Management (Stadium Days 
be attended within 10 days of the receipt of application Committee Management 
Committee) 
3 Applications received from youth Clubs for affiliation to be All District Office 14 Working Days All District 10 Working Director 04 Working Days 
attended within 14 days of the receipt of application Superintendent Deputy Days 
Director/Assist 
Director 








PR.756 
50.5000 


By order and in the name of the Governor of Karnataka 


B.N. VARAPRASAD REDDY 
Administrative Officer & Ex-officio 
Under Secretary to Government 
Department of Personnel & Administrative Reforms (AR-Citizen Services). 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-3, ಬೆಂಗಳೂರು-56. 


